ಕರ್ನಾಟಕ ಸರ್ಕಾರ 


ಕೃಷಿ ಇಲಾಖೆ 
ಕೃಷಿ ಆಯುಕ್ತರ ಕಾರ್ಯಾಲಯ, ನಂ.01 ಶೇಷಾದ್ರಿ ರಸ್ತೆ, ಬೆಂಗಳೂರು-01 
ಸ೦ಖ್ಯೆ: ಉನಿ(ಅ೦.ಅ೦)/ವಿ.ಸ./1 950/ಚು.ರ/ಉ/2024-25 ದಿನಾ೦ಕ: 19.07.2024 
ಇವರಿಗೆ, 
ಸರ್ಕಾರದ ಕಾರ್ಯದರ್ಶಿಗಳು, 


ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ, 
ಬಹುಮಹಡಿಗಳ ಕಟ್ಟಡ, ಬೆಂಗಳೂರು. 


ಮಾನ್ಯರೇ, 


ವಿಷಯ: ಮಾನ್ಯ ವಿಧಾನ ಸಭೆಯ ಸದಸ್ಯರಾದ ಶ್ರೀ ರಿಹ್ವಾಸ್‌ ಅರ್ಷದ್‌ 
(ಶಿವಾಜಿನಗರ) ರವರು ಕೇಳಿರುವ ಚುಕ್ಕೆ ರಹಿತ ಪ್ರಶ್ನೆ ಸ೦ಖ್ಯೆ 1950 ಕ್ಕೆ 


ಮಾಹಿತಿ ಒದಗಿಸುವ ಬಗ್ಗೆ. 
ಉಲ್ಲೇಖ: ವಿಧಾನ ಸಭೆಯ ಪತ್ರದ ಸಂಖ್ಯ: ಪ್ರಶಾವಿಸ/16ನೇವಿಸ 
/4ನೇಅ/ಪ್ರ.ಸ೦.1950 ದಿನಾ೦ಕ: 13.07.2024. 


ಇರರ 


ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ವಿಧಾನ ಸಭೆಯ 
ಸದಸ್ಯರಾದ ಶ್ರೀ ರಿಜ್ವಾನ್‌ ಅರ್ಷದ್‌ (ಶಿವಾಜಿನಗರ) ರವರು ಕೇಳಿರುವ ಚುಕ್ಕೆ ರಹಿತ 
ಪ್ರಶ್ನೆ ಸಂಖ್ಯೆ 1950 ಕ್ಕೆ ಮಾಹಿತಿಯನ್ನು ತಯಾರಿಸಿ ಈ ಪತ್ರದೊಂದಿಗೆ ಲಗತ್ತಿಸಿ 
ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಿದೆ. 


ತಮ್ಮ ವಿಶ್ವಾಸಿ, 
1 
ಸಿ ಶಕರು 


3% Scanned with OKEN Scanner 


ಕರ್ನಾಟಕ ಸರ್ಕಾರ 
ಕರ್ನಾಟಕ ವಿಧಾನ ಸಭೆ 


ಪ್ರಶ್ನೆ ಕೇಳಿರುವ ಮಾನ್ಯ ವಿಧಾನ | ಶ್ರೀ ರಿಜ್ವಾನ್‌ ಅರ್ಷದ್‌ (ಶಿವಾಜಿನಗರ) 
ಪರಿಷತ್ತಿನ ಸದಸ್ಯರ ಹೆಸರು: 


ಉತ್ತರಿಸಬೇಕಾದ ಸಚಿವರು: ಮಾನ್ಯ ಕೃಷಿ ಸಚಿವರು | 


ಸಂ. 


3 


2024ನೇ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದಲ್ಲಿ 


ಅ) | ರಾಜ್ಯದಲ್ಲಿ ಆಹಾರ 
ಧಾನ್ಯವಾದ ಭತ್ತವನ್ನು | ಭತ್ತದ ಬೆಳೆಯ 10.60 ಲಕ್ಷ ಹೇಕ್ಕರ್‌ ಬಿತ್ತನೆ ಗುರಿಗೆ | 
ಎಷ್ಟು ವಿಸ್ತೀರ್ಣ | ದಿನಾ೦ಕ:18.07.2024ರವರೆಗೆ 1.40 ಲಕ್ಷ ಹೇಕ್ಟರ್‌ 
ಪ್ರದೇಶದಲ್ಲಿ ಪ್ರಸ್ತುತ |ರಷ್ಟು ಬಿತ್ತನೆ ಕೈಗೊಳ್ಳಲಾಗಿದೆ. ಭತ್ತ ಬೆಳೆಯ ಬಿತ್ತನೆ 
ಬೆಳೆಯಲಾಗುತ್ತಿದೆ; (ವಿವರ | ಅವಧಿಯು ಆಗಸ್ಟ್‌ ಮಾಹೆಯ ಅಂತ್ಯದವೆರೆಗೂ 
ನೀಡುವುದು) ಇರುತ್ತದೆ. 
ಜಿಲ್ಲಾವಾರು ವಿವರವನ್ನು ಅನುಬಂಧದಲ್ಲಿ 
ಲಗತ್ತಿಸಿದೆ. 
ಆ) । ಪ್ರತಿ ವರ್ಷ ರಾಜ್ಯದಲ್ಲಿ ಭತ್ತ | 2018-19 ರಿ೦ದ 2023-24ರ ವರೆಗೆ ಭತ್ತ ಬೆಳೆಯ 


ಬೆಳೆಯುವ ಪ್ರದೇಶದ 
ವಿಸ್ತೀರ್ಣದಲ್ಲಿ, 
ಆತಂಕಕಾರಿಯಾಗಿ 
ಕುಂಠಿತವಾಗುತ್ತಿದ್ದು, 
ಮುಂದಿನ ದಿನಗಳಲ್ಲಿ 
ಆಹಾರ ಭದ್ರತೆ ಯೋಜನೆ 
ಸವಾಲನ್ನು ಎದುರಿಸುವ 
ಸಂಭವವಿದೆ ಎಂದು 
ಸರಕಾರ ಭಾವಿಸಿದೆಯೇ; 


ವಿಸ್ತೀರ್ಣದ ಮಾಹಿತಿ ಈ ಕೆಳಗಿನಂತಿದೆ. 


3ನೇ ಮುಂಗಡ ಅಂದಾಜು ವರದಿ, ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ, 
ಬೆ೦ಗಳೂರು. 


2023-24ನೇ ಸಾಲಿನ ಬೆಳೆ ವಿಸ್ತೀರ್ಣದ ಅಂತಿಮ 
ಅಂದಾಜು ವರದಿ ನಿರೀಕ್ಷೆಯಲ್ಲಿದೆ. 


ಆಹಾರ ಭದ್ರತೆ ಯೋಜನೆ ವಿಷಯವು ಈ ಇಲಾಖೆಗೆ 
ಸಂಬಂಧಿಸಿರುವುದಿಲ್ಲ. 


6 3 Scanned with OKEN Scanner 


ಭತ್ತ ಬೆಳೆಯುವುದನ್ನು, 
ಆಕರ್ಷಕ ಹಾಗೂ 
ಲಾಭದಾಯಕವೆ೦ದು 
ರೈತರನ್ನು 
ಮನವೊಲಿಸಲು, ಸರ್ಕಾರ 
ಕೈಗೊಂಡ ಕ್ರಮಗಳೇನು? 
(ವಿವರ ನೀಡುವುದು). 


ಕೇಂದ್ರ ಪುರಸ್ಕೃತ ಆಹಾರ ಮತ್ತು ಪೌಷ್ಟಿಕ ಭದ್ರತಿ 
ಯೋಜನೆಯಡಿ ಭತ್ತದ ಉತ್ಪಾದನೆ. ಮತ್ತು 
ಉತ್ಪಾದಕತೆಯನ್ನು ಹೆಚ್ಚಿಸಲು ಆಹಾರ ಮತ್ತು 
ಪೌಷ್ಟಿಕ ಭದ್ರತೆ ಯೋಜನೆ (೯N೨)- ಅಕ್ಕಿ, 
ಕಾರ್ಯಕ್ರಮವನ್ನು ರಾಜ್ಯದ 7 ಜಿಲ್ಲೆಗಳಲ್ಲಿ 
(ಬೆಳಗಾವಿ, ದಕ್ಷಿಣ ಕನ್ನಡ, ಹಾವೇರಿ, ಶಿವಮೊಗ್ಗ, 
ಉಡುಪಿ, ಉತ್ತರ ಕನ್ನಡ ಮತ್ತು ಯಾದಗಿರಿ) 
ಅನುಷ್ಠಾನ ಮಾಡಲಾಗುತ್ತಿದೆ. 


ಸದರಿ ಕಾರ್ಯಕ್ರಮದಡಿ ನೂತನ ತಳಿಗಳ 
ಬಳಕೆಯಿಂದ ಸುಧಾರಿತ ಪದ್ದತಿ ಪ್ರಾತ್ಯಕ್ಕಿಕ, 
ಸಂಕರಣ/ಅಧಿಕ ಇಳುವರಿ ತಳಿಗಳ ಬಿತ್ತನೆ ಬೀಜಗಳ 
ವಿತರಣೆ, ಸಮಗ್ರ ಪೋಷಕಾಂಶಗಳು, 
ಪೀಡೆನಾಶಕಗಳು, ಸುಧಾರಿತ 
ಯಂತ್ರೊಪಕರಣಗಳು, ವೀರು ಒದಗಿಸುವ 
ಪೈಪುಗಳು, ಹಸಿರೆಲೆ... ಗೊಬ್ಬರ ಬೀಜಗಳ 
ವಿತರಣೆಯನ್ನು ಶೇ 50ರ ಸಹಾಯಧನದಲ್ಲಿ ರೈತರಿಗೆ 
ನೀಡಲಾಗುತ್ತಿದೆ. 


ರಾಜ್ಯ ಸರ್ಕಾರದ ಬೀಜಗಳ ವಿತರಣೆ 
ಕಾರ್ಯಕ್ರಮದಡಿ ಭತ್ತದ ಬೀಜಗಳನ್ನು ರಿಯಾಯಿತಿ 


ದರದಲ್ಲಿ 5 ಎಕರೆಗಳವರೆಗೆ ವಿತರಣೆ 
ಮಾಡಲಾಗುತ್ತಿದೆ. 


ಭತ್ತ ಬೆಳೆಯನ್ನು ಬೆಳೆಯಲು ರೈತರಲ್ಲಿ ಅರಿವು 
ಮೂಡಿಸುವ ನಿಟ್ಟಿನಲ್ಲಿ ಇಲಾಖೆವತಿಯಿಂದ ವಿವಿಧ 
ಕಾರ್ಯಕ್ರಮ/ತರಬೇತಿಗಳಲ್ಲಿ ವ್ಯಾಪಕ ಪ್ರಚಾರ 
ನೀಡಲಾಗುತ್ತಿದೆ. 


ಗ 


ಕೃಷಿ ನಿರ್ದೇಶಕರು 
» 


3% Scanned with OKEN Scanner 


ಐಲ್‌ 


ಅನುಬಂಧ (ಎಲ್‌.ಎ.ಕ್ಯೂ-1950) 
ಜಿಲ್ಲಾವಾರು ಭತ್ತ ಬೆಳೆಯ ಗುರಿ ಹಾಗೂ ಸಾಧನೆಯ ವಿವರ ಈ ಕೆಳಕಂಡಂತಿದೆ 


(ವಿಸ್ತೀರ್ಣ ಹೆಕ್ಟೇರ್‌ ಗಳಲ್ಲಿ) 


ಗುರಿ ಸಾಧನೆ 
(ದಿನಾ೦ಕ: 18.07.2024ರವರೆಗೆ) 


ಜಿಲ್ಲೆಗಳು 


ಜ್ನ 
೦% 


ಬಾಗಲಕೋಟಿ 0] '227 
2 |ಬಳಾರ ; 7 777777777ಾಾಾಣಾಾಾ:)೨)ಾ,೯)ಾ7 
4 [ಬೆ೦ಗಳೂರು ಗ್ರಾಮಾಂತರ [ಗಾ 
5 (ಬೆ೦ಂಗಳೂರುನಗರ [2 
6 ಬೀದರ್‌ 819] 435 
7 [ಚಾಮರಾಜನಗರ | 0] 
8 [ಚಿಕ್ಕಬಳ್ಳಾಪುರ [Tg] 
9 [ಚಿಕ್ಕಮಗಳೂರು [2 
11525 | 10799 
SR 120 
575 
19 ಕೋಲಾರ |] 
20 ಕೊಪ್ಪಳ ೧ | 6200 
21 [ಮಂಡ್ಯ | RS] 
220 ಮೈಸೂರು | 890 
23 [ರಾಯಚೂರು | 185300 
[24 [ರಾಮನಗರ | ST] 
25 |ಶಿವಮೊಗ್ಗ | 74906 
26 |ತುಮಕುರು | 378 '|'*»್ಪ್ಪ್ಪ 7] 
ಉಡುಪಿ 
28 | ಉತ್ತರಕನ್ನಡ | 1556 4927 
29 |, ವಿಜಯನಗರ | 17. ರಾಂ 
30 | ವಿಜಯಪುರ | 0೯೧೧೪); ರ್‌ 
31 (ಯಾದಗಿರಿ 1040277 ಪಾರಾ” 

ರಾಜ್ಯ | 1059900, ರಸಾ] 


ಎಸ 


ಲ: ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರ ವಾರಾಂತ್ಯದ ವರದಿಗಳನ್ನಯ 


- (ಯೋಜನೆ) 


6 3 Scanned with OKEN Scanner 


